ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಪೊಲೀಸ್‌ ಠಾಣೆಗಳಲ್ಲಿನ ಕಾರ್ಯವೈಖರಿ ಬಗ್ಗೆ 


ಶ್ರೀ ಆರ್‌. ಧರ್ಮಸೇನ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) :- 
712 (1012) ಮಾನ್ಯ ಗೃಹ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಪೊಲೀಸ್‌ ಠಾಣೆಗಳಲ್ಲಿ ಸಾರ್ವಜನಿಕರು ದೂರು ನೀಡಿದ್ದಲ್ಲಿ ಆ ದೂರಿನ ಮೇಲೆ ಯಾವ ಕ್ರಮ 
ಕೈಗೊಳ್ಳಲಾಗಿದೆ ಎ೦ಬ ಬಗ್ಗೆ ಮಾಹಿತಿಯನ್ನು ಸಾರ್ವಜನಿಕರಿಗೆ ನೀಡುವ ಪದ್ಮತಿ ಇದೆಯೇ; ಇದ್ದಲ್ಲಿ 
ಯಾವ ರೀತಿ ನೀಡಲಾಗುತ್ತದೆ; 


(ಆ) ಆಯಾ ಬಡಾವಣೆಗಳ ಜನರ ಜೊತೆ ಕುಂದುಕೊರತೆಗಳನ್ನು, ದೂರುಗಳನ್ನು ಕೇಳಿ ಸಲಹೆ 
ಸೂಚನೆಗಳನ್ನು ಪಡೆಯಲು ಜನ ಸಂಪರ್ಕ ಸಭೆಗಳನ್ನು ಹಿರಿಯ ಅಧಿಕಾರಿಗಳು ಏರ್ಪಡಿಸುವ ಪದ್ಮತಿ 
ಇದೆಯೇ; 


(ಇ) ಬೆಂಗಳೂರು ನಗರದ ಯಾವ ಯಾವ ಪೊಲೀಸ್‌ ಠಾಣೆಗಳಲ್ಲಿ ಎಷ್ಟೆಷ್ಟು ಸಭೆಗಳನ್ನು ನಡೆಸಲಾಗಿದೆ; 
(ಸಭೆ ನಡೆಸಿದ ಸ್ಥಳ ಮತ್ತು ದಿನಾಂಕದ ವಿವರ ನೀಡುವುದು) 


(ಈ) ಈ ಜನಸಂಪರ್ಕ ಸಭೆಗಳನ್ನು ಯಾವ ದರ್ಜೆಯ ಪೊಲೀಸ್‌ ಅಧಿಕಾರಿಗಳು ನಡೆಸುತ್ತಾರೆ; ಅವರು 
ಸ್ಥಳದಲ್ಲೇ ಪರಿಹಾರವನ್ನು ನೀಡುವ ಸಾಮಥ್ಯ ಹೊಂದಿರುವರೆ? 


